ಕರ್ನಾಟಕ ವಿಧಾನ ಪರಿಷತ್‌ 


ಗ ಚಿಕ್ಕೆ ಗುರುತ್ತಿಲದ ಪ್ರಕ್ನೆ ಸಂಖ್ಯೆ [83 

7) ಮಾನ್ಯ ಸದಸ್ಯರ ಹೆಸರು ಕ್ರೀ ಅರವಿಂದ್‌ ಕಮಾರ `` ಅರಳಿ (ವಿಧಾನಸಭೆಯಿಂದ 
ಚುವಾಯಿತರಾದವರು) 

3) | ಉತ್ತರಿಸಬೇಕಾದ ದಿನಾಂಕ | 07/12/2020 

4) 1 ಉತ್ತರಿಸುವವರು ಉಪೆ ಮುಖ್ಯೆಮಂತಿಗಳು ಹಾಗೂ ಔಶಲ್ಯಾಭಿವೈದ್ಧಿ. 
ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಸಚಿವರು 


kok ok kk 


wt Lal 


ಉತ್ತರ 


ಬೀದರ್‌ ಜಿಲ್ಲೆಯಲ್ಲಿರುವ ಐಟಿಐ 
ಕಾಲೇಜುಗಳಿಗೆ 
ಪ್ರಾಚಾರ್ಯರನ್ನು ಜೂನ್‌ ತಿಂಗಳ 
2020 ಒಳಗಾಗಿ ನೇಮಕಾತಿ 
ಮಾಡಲಾಗುವುದೆಂದು ಹಿಂದಿನ 
ಅಧಿವೇಶನದಲ್ಲಿ ಆಶ್ನಾಸನೆಯನ್ನು 
ನೀಡಲಾಗಿದ್ದು, ಈ 
ಯಾವ ಹಂತದಲ್ಲಿದೆ; 
ಇದನ್ನು 
ಸಾಕಾರಗೊಳಿಸಲಾಗಿದೆಯೇ; 


ಎಷ 
ಖರ 
ಅಥವಾ 


ಬೀದರ್‌ ಜಿಲ್ಲೆಯಲ್ಲಿರುವ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಿಗೆ ಉಪ 
ಪ್ರಾಚಾರ್ಯರ ಹುದ್ದೆ ಮಂಜೂರಾಗಿರುವುದಿಲ್ಲ. 


ಆ) 


ಜಿಲ್ಲೆಯಲ್ಲಿ ಎಷ್ಟು ಐಟಿಐ 
ಕಾಲೇಜುಗಳಿವೆ; ಅವುಗಳಲ್ಲಿ ಎಷ್ಟು 
ಕಾಲೇಜುಗಳಲ್ಲಿ ಪ್ರಾಚಾರ್ಯರು 


ಮತ್ತು ಉಪ ಪ್ರಾಚಾರ್ಯರು 
ಕಾರ್ಯನಿರ್ವಹಿಸುತ್ತಿದ್ದಾರೆ? 
(ಸಂಪೂರ್ಣ ಮಾಹಿತಿ 
ನೀಡುವುದು) 


ಬೀದರ್‌ ಜಿಲ್ಲೆಯಲ್ಲಿ ಒಟ್ಟು 6 ಸರ್ಕಾರಿ ಕೈಗಾರಿಕಾ ತೆರಬೇತಿ ಸಂಸ್ಥೆಗಳಿವೆ. 


ಬೀದರ್‌ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಾಚಾರ್ಯರ ಹುದ್ದೆಗಳ 
ವಿವರ ಈ ಕೆಳಗಿನಂತಿದೆ. 


ಕ್ರ ಸರ್ಕಾರಿ ಮಂಜೂರಾದ ಹುದ್ದೆ ಭರ್ತಿಯಾದ | ಖಾಲಿ 
ಸಂ ಕೈಗಾರಿಕಾ ಹುದ್ದೆ ಹುದ್ದೆ 
ತರಬೇತಿ 
ಸಂಸ್ಥೆಯ ಹೆಸರು | 

1 | ಬೀದರ್‌ ಪ್ರಾಚಾರ್ಯೆ 'ದರ್ಜೆ-1 - 01 0 I 

2 | ಹುಮ್ಸಾಬಾದ್‌ 0 0 0 

37 ಬಸವಕಲ್ಮಾಣ ಪ್ರಾಚಾರ್ಯ ದರ್ಜೆ -0 0 7] 
4 | ಔರಾದ್‌ ಪ್ರಾಚಾರ್ಯ ದೆರ್ಜೆ-2 01 0 I 

3" ಭಾಲ್ಕ ಪ್ರಾಚಾರ್ಯ ದೆರ್ಜೆ-2 01 I [ 0 

6 | ಕಮಲಾನಗರ ಪ್ರಾಚಾರ್ಯ ದರ್ಜೆ-2 - 01 0 1 


ಖಾಲಿ ಇರುವ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳ ಪ್ರಾಚಾರ್ಯರ 
ಹುದ್ದೆಗಳನ್ನು . ಹತ್ತಿರದ ಸಂಸ್ಥೆಯ ಪ್ರಾಚಾರ್ಯರುಗಳ ಹೆಚ್ಚುವರಿ ಪ್ರಭಾರೆ 
ವ್ಯವಸ್ಥೆಯಿಂದ ಭರ್ತಿ ಮಾಡಿ ತರಬೇತಿ ಕಾರ್ಯವನ್ನು ನಿರ್ವಹಿಸಲಾಗುತ್ತಿದೆ. 
ಪ್ರಸ್ತುತ ತರಬೇತಿ ಅಧಿಕಾರಿ ವೃಂದದಿಂದ ಪ್ರಾಚಾರ್ಯರು ದರ್ಜೆ-2 ಹುದ್ದೆಗೆ 
ಮುಂಬಡ್ತಿ ನೀಡುವ ಪ್ರಕ್ರಿಯೆ ಚಾಲ್ತಿಯಲ್ಲಿದ್ದು, ಖಾಲಿ ಇರುವ ಪ್ರಾಚಾರ್ಯರು 
ದರ್ಜೆ-2 ಹುದ್ದೆಗಳನ್ನು ಮುಂಬಡ್ತ್ಡಿಯಿಂದ ಭರ್ತಿ ಮಾಡಲು 
ಕ್ರಮವಹಿಸಲಾಗುತ್ತಿದೆ. 


ಸಂಖ್ಯೆ: ಕೌಉಜೀಅ 64 ಕೈತಪ್ರ 2020 


(ಡಾ.ಸಿ.ಎನ್‌.ಅಶ್ಚ್ಲಥ ನಾರಾಯಣ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು 
ಜೀವನೋಪಾಯ ಸಚಿವರು 


